ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖೆ 


ಸದಸ ಸ್ವರ ಹೆಸರು 
ಉತ್ತರಿಸು ಸುವ ಸಚಿವರು 
ಉತ್ತರಿಸುವ ದಿನಾಂಕ 


[O 


: 1638 

: ಶ್ರೀ ಆರ್‌. ಧರ್ಮಸೇನ 

: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
: 20-03-2020 


pI 
[e) 
( 


ಶ್ನೆ 


ಉತ್ತರ ' 


ಅ ಮೈಸೂರು ಮತ್ತು ಚಾಮರಾಜನಗರ 
ಜಿಲ್ಲೆಗಳಲ್ಲಿ ಜಿಲ್ಲಾ "ಕೇಂದದಿಂದ ಎಲ್ಲಾ 
ಗ್ರಾಮಾಂತರ ಪದೇಶಗಳಿಗೂ ಸಾರಿಗೆ 


ಸಂಸ್ಥೆಯ ಬಸ್‌ ಸ ಸೌಲಭ್ಯವನ್ನು 
ಕಲ್ಲಿಸ ಸಲಾಗಿದೆಯೇ: ಬಸ್‌ ಸೌಲಭ್ಯ 
ಇಲ್ಲದಿರುವ ಸ್ಥಳಗಳು ಇವೆಯೇ; ಈ 


ಬಗ್ಗೆ ಸರ್ಕಾರ ಸಮೀಕ್ಷೆ ನಡೆಸಿದೆಯೇ; 


ಆ |ಬಸ್‌ ಸೌಲಭ್ಯ ಇಲ್ಲದಿರುವ 
leaped ಬಸ್‌ ಸೌಲಭ್ಯವನ್ನು 
ಷ್ರು ದಿವಸಗಳ ಭಲ್ತಿ ಕಲ್ಲಿಸಲ ಲಾಗುವುದು; 


ಮೈಸೂರು ಜಿಲ್ಲೆಯಲ್ಲಿ ಒಟ್ಟು 1225 ಗ್ರಾಮಗಳಿದ್ದು. ಈ 
ಪೈಕಿ ಕ.ರಾ.ರ.ಸಾನಿಗಮದ ವತಿಯಿಂದ 1211 ಗ್ರಾಮಗಳಿಗೆ 
ಸಾರಿಗೆ ಸೌಲಭ್ಯ ಕಲ್ಪಿಸಲಾಗಿದೆ. ಉಳಿದ 14 ಗ್ರಾಮಗಳ 
(ಪಿರಿಯಾಪಟ್ಟಣ ತಾಲ್ಲೂಕಿನ-॥, ಹೆಚ್‌.ಡಿ. ಕೋಟಿ ತಾಲ್ಲೂಕಿನ- 
|, ತಿ.ನರಸೀಪುರ ತಾಲ್ಲೂಕಿನ- 12) ಪೈಕಿ ಕೆಲವು ಗ್ರಾಮಗಳು 
ಕಡಿಮೆ ಜನಸಂಖ್ಯೆ ಹೊಂದಿರುವ 
ಗ್ರಾಮಗಳಾಗಿರುತ್ತವೆ ಹಾಗೂ ಉಳಿದ ಕೆಲವು ಗಾಮಗಳಿಗೆ ಭ 
ವಾಹನ ಸಂಚಾರಕ್ಕೆ ಯೋಗ್ಯವಾದ ರಸ್ಕೆಗಳು ಮ 
ಕಾರಣ ಸಾರಿಗೆ ಸೌಲಭ್ಯ ಕಲ್ಲಿಸ ಲು ಸಾಧ್ಯವಾಗಿರುವುದಿಲ್ಲ. 


ಚಾಮರಾಜನಗರ ಜಿಲ್ಲೆಯಲ್ಲಿ ಒಟ್ಟು 582 
ಗ್ರಾಮಗಳಿದ್ದು, ಈ ಪೈಕಿ ಕ.ರಾ.ರ.ಸಾ.ನಿಗಮದ ವತಿಯಿಂದ 
564 ಗ್ರಾಮಗಳಿಗೆ ಸಾರಿಗೆ ಸೌಲಭ್ಯ ಕಲ್ಲಿಸಲಾ ಗಿರುತ್ತದೆ. ಉಳಿದ 
18 ಗ್ರಾಮಗಳ (ಚಾಮರಾಜನಗರ 'ತಾಲ್ಲೂಕಿನ- 13, ಕೊಳ್ಳೇಗಾಲ 
ತಾಲ್ಲೂಕಿನ-5) ಪೈಕಿ ಕೆಲವು ಗ್ರಾಮಗಳು ಕಂದಾಯ 
ಗ್ರಾಮಗಳಾಗಿದ್ದು, ಕಥಿಮೆ ಜನಸಂಖ್ಯೆ ಹೊಂದಿರುವ/ಜನವಸತಿ 
ಇಲ್ಲದಿರುವ ಗ್ರಾಮಗಳಾಗಿರುತ್ತವೆ ಹಾಗೂ ಉಳಿದ ಕೆಲವು 
ಗಾಮಗಳಿಗೆ ಬಾರಿ ವಾಹನ ಸಂಚಾರಕ್ಕೆ ಯೋಗ್ಯವಾದ ರಸ್ಥೆಗಳು 


: d 


ಇಲ್ಲದಿರುವ ಕಾರಣ ಸಾರಿಗೆ ಸೌಲಭ ಕಲಿಸಲು ುು 

ಸಾಧ್ಯವಾಗಿರುವುದಿಲ್ಲ. 
ಇ | ಸಾರ್ವಜನಿಕರಿಂದ ಈ ಬಗ್ಗೆ 2019ರ೦ದ ಈವರೆವಿಗೆ 65 ಮನವಿಗಳನ್ನು 
ಈವರೆವಿಗೂ ಸ್ಟೀಕರಿಸಲಾದ ಸ್ಟೀಕರಿಸಲಾಗಿರುತ್ತದೆ. ಈ ಪೈಕಿ 42 ಮನವಿಗಳಿಗೆ ಅವಶ್ಲಕತೆಗೆ 


ಮನವಿಗಳು ವಷ್ಟು? 


ಅನುಗುಣಷಾಗಿ ಸಾರಿಗೆ ಸೌಲಭ್ಯ ಕಲ್ಲಿಸಲಾಗಿದೆ. ಉಳಿದ 23 


ಮನವಿಗಳಿಗೆ ಪ್ರಸ್ತುತ ಸಾರಿಗೆಗಳು ಕಾರ್ಯಾಚರಣೆಯಲ್ಲಿದ್ದು. 
ಹೆಚ್ಚುವರಿ ಸುತ್ತುವಳಿ/ವಿಸ್ತರಣೆಗೆ ಹಾನಿ ಗಿದ್ದು 
ಈಗಾಗಲೇ ಅವಶ್ಯ ಸಾರಿಗೆ ಸೌಲಭ್ಯ ಲ ಲಭ್ಯವಿರುವುದರಿಂದ 


ಅವುಗಳನ್ನು ಪರಿಗಣಿಸ ಸಲಾಗಿರುವುದಿಲ್ಲ. 


ಸಂಖ್ಯೆ ಟಿಡಿ 129 ಟಿಸಿಕ್ಕೂ 2020 


(ಲಕ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಲಮಂತಿಗಳು ಹಾಗೂ 
ಸಲಿ 
ಸಾರಿಗೆ ಸಚಿವರು 


